ಕರ್ನಾಟಕ ವಿಧಾನಸಭೆ 


ಹದಿನಾಲ್ಕನೇ ವಿಧಾನಸಭೆ 
ಏಳನೇ ಅಧಿವೇಶನ 


ಪೂರಕ ಕಾರ್ಯಕಲಾಪಗಳ ಪಟ್ಟ 


ಗುರುವಾರ. ದಿನಾಂಕ ೨3ನೇ ಏಪ್ರಿಲ್‌, ೨೦15 


(ಐಟಂ 1 ರ ನಂತರ ಐಟಂ ಏನ್ನು ಈ ಕೆಳಕಂಡಂತೆ ಸೇರಿಸಿಕೊಳ್ಳತಕ್ಕದ್ದು) 


ಕಳ ಐ 


2. ನಿಯಮ 6೨ರ ಮೇರೆಗೆ ಸಾರ್ವಜನಿಕ ಮಹತ್ವದ ಜರೂರು 
ವಿಷಯದ ಬಗ್ಗೆ ಅಲ್ಪ ಕಾಲಾವಧಿ ಚರ್ಚೆ 


ಶ್ರೀಯುತರುಗಳಾದ ಕೆ.ಐ. ಪ್ರಸನ್ನ ಕುಮಾರ್‌, ಇ.ತುಕಾರಂ, ಡಾ ಉಮೇಶ್‌ ಜ. ಜಾಧವ್‌ 
ಅವರುಗಳು ರಾಜ್ಯದಲ್ಲಿ ಮಹಾತ್ಯೆಗಾಂಧೀ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ 
ಯೋಜನೆಯ ಅನುಷ್ಠಾನವು ತನು ಪ್ರಗತಿಯಲ್ಲದ್ದರೂ 2೦14-15ನೇ ಸಾಅನ 
ಕಾಮಗಾರಿಗಳ ಬಲ್ಲುಗಳ ಬಾಬ್ದು ಹಾಗೂ ಕೂಅಯನ್ನು ಕಳೆದ ಮೂರು ತಿಂಗಳಂದ 
ಪಾವತಿಯಾಗಿರುವುದಿಲ್ಲವಾದ ಕಾರಣ, ಈ ಸಸ ಅನುದಾನವನ್ನು ಬಡುಗಡೆ 
ಮಾಡದೆ ಜನರು ತೊಂದರೆ ಅನುಭವಿಸುತ್ತಿರುವ ಬಗ್ಗೆ ಚರ್ಚೆ. 


. ಶ್ರೀಯುತರುಗಳಾದ ಇ.ತುಕಾರ೦, ಡಾ|. ಉಮೇಶ್‌ ಜ. ಜಾಧವ್‌ ಮತ್ತು 
ಕೆ.ಬ. ಪ್ರಸನ್ನಕುಮಾರ್‌ ಅವರುಗಳು ಮೂರು ಎಕರೆಗಿಂತ ಕಡಿಮೆ ಇರುವ ಸಾಕಷ್ಟು 
ಅರಣ್ಯ ಒತ್ತುವರಿದಾರರಿದ್ದು, ಇಂತಹವರನ್ನು ಒಕ್ಕಲೆಜ್ಜಸಖಾರದೆ೦ದು ಸರ್ಕಾರವು 
ಸುತ್ತೋಲೆಯಲ್ಲ ಸೂಚನೆಗಳನ್ನು ನೀಡಿದ್ದರೂ ಸಹ ಅರಣ್ಯ ಇಲಾಖೆಯವರು 
ನಿರ್ದಯವಾಗಿ : ಒತ್ತುವರಿದಾರರನ್ನು ಒಕ್ಕಲೆ್ಣಸುವುದರ ಬಗ್ಗೆ ಚರ್ಚೆ. 


ಪಿ. ಓ೦ಪ್ರಕಾಶ 
ಕಾಯಕೆದರ್ಶಿ 


Raj N. 
ವಿಧಾನಸಭೆಯ ಕಾರ್ಯಕಲಾಪಗಳ ಪಟ್ಟಿಯನ್ನು ವೆಬ್‌ಸೈಟ್‌ನಲ್ಲಿಯೂ ಸಹ ಪಡೆದುಕೊಳ್ಳಬಹುದು. 
(http://kla.kar.nic.in/assembly/lob/lob.htm) 


